ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ , ಜನವರಿ ೭, ೨೦೧೬ ( ಪುಷ್ಯ ೧೭ , ಶಕ ವರ್ಷ ೧೯೩೭) 
Bengaluru , Thursday, January 7 , 2016 (Pushya 17 , Shaka Varsha 1937 ) 


ಸಂಚಿಕೆ ೧ 
Issue 1 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು , ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ 

ಅಧಿಸೂಚನೆ | 
- ಸಂಖ್ಯೆ : 4/ 2015, ದಿನಾಂಕ : 14.12.2015 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 25.01 .2016 ಸಂಜೆ 5 - 00 ಗಂಟೆ. 


ವಿಷಯ : 


ಚಿತ್ರದುರ್ಗ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗಳ ನೇಮಕಾತಿ ಬಗ್ಗೆ : 


ಉಲ್ಲೇಖ : - 


1. 


ಗೌರವಾನ್ವಿತ ಉಚ್ಚ ನ್ಯಾಯಾಲಯ , ಬೆಂಗಳಾರು ರವರ ಪತ್ರ ಸಂಖ್ಯೆ: LCA / 36 /2003, dated: 23. 06 .2013. 


2. ಈ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ 2/2015, ದಿ: 08. 04.2015 . 


ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು 
ಇತರೆ ಹುದ್ದೆಗಳ ನೇಮಕಾತಿ) ನಿಯಮ, 1982. 


4. ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೇ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) ನಿಯಮ , 2007. 
5. ಈ ಕಚೇರಿ ಟಿಪ್ಪಣಿ ಹಾಗೂ ದಿನಾಂಕ : 11.12.2015ರ ಟಿಪ್ಪಣಿ ಮೇಲಿನ ಆದೇಶ. 


ಉಲ್ಲೇಖದಲ್ಲಿ ಓದಲಾದ ಮಾನ್ಯ ಉಚ್ಚ ನ್ಯಾಯಾಲಯ , ಬೆಂಗಳೂರು, ಇವರ ಪತ್ರದ ಮುಖಾಂತರ ನೇರ ನೇಮಕಾತಿಗೆ ಅನುಮತಿಸಲಾಗಿರುವ, 
ಚಿತ್ರದುರ್ಗ ಹಾಗೂ ಚಿತ್ರದುರ್ಗ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
ಆಹ್ವಾನಿಸಿದ್ದು , ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವ ಅಭ್ಯರ್ಥಿಗಳು ಈ ಅಧಿಸೂಚನೆಯ ಜೊತೆಗೆ ಲಗತ್ತಿಸಿರುವ ನಿಗಧಿತ ಅರ್ಜಿ ನಮೂನೆಯಲ್ಲಿ 
ಬೆರಳಚ್ಚು ಅಥವಾ ಗಣಕೀಕೃತ ಅರ್ಜಿಯನ್ನು ರಚಿಸಿಕೊಂಡು ಅರ್ಜಿಯಲ್ಲಿ ಹುದ್ದೆಗೆ ಸಂಬಂಧಿಸಿದಂತೆ ಎಲ್ಲಾ ಅಂಕಣಗಳಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ 
ದಿನಾಂಕ : 25 .01.2016 ರಂದು ಸಂಜೆ 5.00 ಗಂಟೆ ಸಮಯದೊಳಗಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಿತ್ರದುರ್ಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು. 

ಎ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ : 08/ಸೇನೆನಿ/1995, ದಿನಾಂಕ : 20 .06.1995 


ಬಿ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ : 53 /ಸೇನೆನಿ / 2007, ದಿನಾಂಕ : 04.01. 2008 


ಸಿ) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ : 128 /ಸೇನೆನಿ /2008, ದಿನಾಂಕ : 01 .08 .2009 ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ 
ವರ್ಗಿಕರಣವನ್ನು ಈ ಕೆಳಕಂಡಂತೆ ವರ್ಗಿಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ 


ಭಾಗ ೫ 


ಶೀಘ್ರಲಿಪಿಗಾರರು : ಹುದ್ದೆಗಳ ಸಂಖ್ಯೆ : 02 

ಮೀಸಲಾತಿ ವರ್ಗಿಕರಣ 


ಕ್ರ. ಸಂ . 


ಹುದ್ದೆಗಳ ಸಂಖ್ಯೆ 


1 


3ಎ ( ಇತರೆ) 


2 


| 2ಎ ( ಗ್ರಾಮೀಣ) 


- 


01 


- ಒಟ್ಟು | 


02 

ಶೈಕ್ಷಣಿಕ ವಿದ್ಯಾರ್ಹತೆ : 
1. ಶೀಘ್ರಲಿಪಿಗಾರರ ಹುದ್ದೆ : 
1. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್.ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಹಾಗೂ 
ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ಹಾಗೂ ಕನ್ನಡ ಹಾಗೂ ಆಂಗ್ಲ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆಗಳಲ್ಲಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ . 

ಅಥವಾ 
ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟಿಸ್ ಪಠ್ಯಕ್ರಮದ ಡಿಪ್ಲೋಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ 
ಭಾಷೆಗಳ ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿ ಉತ್ತೀರ್ಣರಾಗಿರಬೇಕು. 
ಆಯ್ಕೆ ವಿಧಾನ : 

ಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) 
ನಿಯಮ , 1982 ಮತ್ತು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) ( ತಿದ್ದುಪಡಿ) ನಿಯಮ , 2007 . 

ಶೀಘ್ರಲಿಪಿಗಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ಅರ್ಹತಾ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು. 
ಶೀಘ್ರಲಿಪಿಗಾರರ ಅರ್ಹತಾ ಪರೀಕ್ಷೆ 
1. ಅಭ್ಯರ್ಥಿಯು ನೇಮಕಾತಿ ಪ್ರಾಧಿಕಾರದಿಂದ ನಾಮ ನಿರ್ದೇಶಿಸಲ್ಪಟ್ಟ ಅಧಿಕಾರಿಯವರಿಂದ ಪ್ರತಿ ನಿಮಿಷಕ್ಕೆ 120 ಪದಗಳ ವೇಗದಂತೆ 45 ನಿಮಿಷಗಳಲ್ಲಿ 

ನೀಡುವ ಉಕ್ತಲೇಖನವನ್ನು ಸುಮಾರು 45 ನಿಮಿಷದ ಕಾಲಾವಕಾಶದಲ್ಲಿ ಬೆರಳಚ್ಚು ಯಂತ್ರದಲ್ಲಿ ಲಿಪ್ಯಂತರಿಸತಕ್ಕದ್ದು , 
2. ಈ ಪರೀಕ್ಷೆಯು ಗರಿಷ್ಟ 100 ಅಂಕಗಳದ್ದಾಗಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯತಕ್ಕದ್ದು . 

ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಹಾಗೂ 
ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 

ಪರಿವೀಕ್ಷಣಾ ಅವಧಿ : 
ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ, ಪರಿವೀಕ್ಷಣಾ ನಿಯಮ 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 
ಅವಧಿಯಲ್ಲಿರತಕ್ಕದ್ದು , ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು . 

ಪಿಂಚಣಿ ಸೌಲಭ್ಯ : 
ಸರ್ಕಾರದ ಆದೇಶ ಸಂಖ್ಯೆ: ಎಫ್. ಡಿ. (ಎಸ್. ಪಿ.ಎಲ್)/04/ ಪಿ. ಇ. ಟಿ /2005, ದಿನಾಂಕ:31.03.2006 ರಂತೆ ಅನ್ವಯಿಸುವುದು. 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ 
ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 

ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 43 ಸೇವನೆ 2008, ದಿ: 07.03.2012 ರನ್ವಯ ಆಯ್ಕೆಯಾದ ಶೀಘ್ರಲಿಪಿಗಾರರು 
ಕರ್ನಾಟಕ ಸರ್ಕಾರ ನಿಗದಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಶೇ .60 ಅಂಕಗಳಿಗೆ ಕಡಿಮೆ ಇಲ್ಲದಂತೆ ಪಡೆದು, ಆಯ್ಕೆಯಾದ ಮೂರು 
ತಿಂಗಳೊಳಗೆ ಪಾಸು ಮಾಡತಕ್ಕದ್ದು . ತಪ್ಪಿದ್ದಲ್ಲಿ ಸದರಿ ನೇಮಕಾತಿಯನ್ನು ಅನರ್ಹಗೊಳಿಸಲಾಗುವುದು. 

ವೇತನ ಶ್ರೇಣಿ : 
ರೂ .14550 - 350 -15600 - 400 - 17200 - 450 - 19000 -500 - 21000 - 600 - 24600 - 700 -26700 ಮತ್ತು ಇತರೆ 
ಶೀಘ್ರಲಿಪಿಗಾರರು 

ಭತ್ಯೆಗಳು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ 


ವಯೋಮಿತಿ : 


ಕನಿಷ್ಠ 18 ವರ್ಷಗಳು 
ಗರಿಷ್ಟ : 
ಪ್ರವರ್ಗ 3 ಎ 


38 ವರ್ಷ 


ಪ್ರವರ್ಗ 2ಎ 


38 ವರ್ಷ 


1. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
2 . ಸರ್ಕಾರಿ ಸೇವೆಯಲ್ಲಿರುವವರಿಗೆ/ವಿಧವೆಯರಿಗೆ/ ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. 
3. ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು 

ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳು ಆಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 
4. ವಿಧವೆಯಾಗಿದ್ದರೆ ಅವರು ಗರಿಷ್ಠ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್ ದರ್ಜೆಗೆ ಕಡಿಮೆ ಇಲ್ಲದ 

ಕಂದಾಯ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 
5. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 

ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ 

ಸಲ್ಲಿಸಿದ್ದಾರೋ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ. 
ಸಾಮಾನ್ಯ ಸೂಚನೆಗಳು : 
1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ ಕೈ 

ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
2) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ 

ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 
3) ಅಭ್ಯರ್ಥಿಯು ಇತ್ತೀಚಿನ ಪಾಸ್‌ಪೋರ್ಟ್ ಸೈಜ್ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 

ಮಾಡತಕ್ಕದ್ದು. 
4) ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ 

ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು . (ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ) ಲಗತ್ತೀಕರಿಸಿದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ 

ದಿನಾಂಕದ ಒಳಗೆ ಪಡೆದಿರಬೇಕು. 
5) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು 

ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ವಿದ್ಯಾಲಯದಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 
6) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅಂತಹವರನ್ನು 
ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ. 
ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಜನ್ಮ ದಿನಾಂಕ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 

ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
8) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. ಇಲ್ಲವಾದಲ್ಲಿ 

ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
9) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ ಸ್ವ ವಿಳಾಸವಿರುವ ಲಕೋಟೆಯನ್ನು ಸಲ್ಲಿಸಬೇಕು ಸದರಿ ಲಕೋಟೆಯ ಮೇಲೆ ನೊಂದಾಯಿತ ಅಂಚೆಗೆ 

ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 
10 ) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ ತಪ್ಪದೇ 

ನಮೂದಿಸತಕ್ಕದ್ದು. 
11 ) ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 
12) ಅಸಮರ್ಪಕ ಅಥವಾ ಅಪೂರ್ಣ ಅಂಚೆ ವಿಳಾಸದಿಂದ ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ 

ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು . ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭ , ೨೦೧೬ 


ಭಾಗ ೫ 


13) ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಚೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ ಸ್ವೀಕರಿಸಲಾಗುವುದು. 
14) ಪ್ರವರ್ಗ -2 - ಎ , 3 - ಎ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ- ಎಫ್ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 

ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, ಹಾಗೂ ಸಂದರ್ಶನಕ್ಕೆ 
ಅರ್ಹರಾದ ಪಕ್ಷದಲ್ಲಿ ಅಭ್ಯರ್ಥಿಯು ಅರ್ಜಿಯೊಂದಿಗೆ ಸಲ್ಲಿಸಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನೇ 

ಹಾಜರುಪಡಿಸತಕ್ಕದ್ದು. 
15 ) ಗ್ರಾಮೀಣಾ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/98 /ಸೇನಿನಿ /2005, ದಿನಾಂಕ:10.08.2005ರ ಪ್ರಕಾರ ನಿಗಧಿತ 

ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿ ನೆರಳಚ್ಚು 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜು ಮಾಡಿಸದ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ವಿವಿಧ 
ಮೀಸಲಾತಿಯನ್ವಯ ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿರುವ ಪಕ್ಷದಲ್ಲಿ ಸದರಿ ಹುದ್ದೆಯ ಆಯ್ಕೆಗೆ ಅದೇ ಮೀಸಲಾತಿ ಹೊಂದಿದ ಗ್ರಾಮೀಣರಹಿತ 

ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 
16) ಗ್ರಾಮೀಣಾ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ- 2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆ ನಮೂನೆ- 1ರಲ್ಲಿ 

ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು . 
17) ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕ :19 .05.2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ :115/ಸೇನ ನಿ/2005ರಲ್ಲಿ 

ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ನೆರಳಚ್ಚು 

ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
19 ) ಮಾಜಿ ಸೈನಿಕರು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗ್ಗೆ ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

ಎಸ್. ಬಿ. ವಸ್ತ್ರಮಠ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಚಿತ್ರದುರ್ಗ. 


ಅರ್ಜಿ ನಮೂನೆ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ - ಇವರಿಗೆ 


ಭಾವ ಚಿತ್ರ 


ಮಾನ್ಯರೆ, 


ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ: 4 /2015 , ದಿ: 14 .12 .2015 ರ ಪ್ರಕಾರ . . . . . . . . 
, , , , , , , , , , ಹುದ್ದೆಗೆ ನಾನು , , , , , , , , , , , , , , , , , ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆಯನ್ನು ಬಯಸಿ ಈ ಮೂಲಕ ನನ್ನ 
ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 


ಅಭ್ಯರ್ಥಿಯ ಹೆಸರು 


ತಂದೆಯ/ತಾಯಿಯ/ಗಂಡನ ಹೆಸರು 


ಪೂರ್ಣ ವಿಳಾಸ 


ವಯಸ್ಸು ಮತ್ತು ಜನ್ಮ ದಿನಾಂಕ 
ಲಿಂಗ 

ಪುರುಷ/ ಮಹಿಳೆ | 
ರಾಷ್ಟ್ರೀಯತೆ : 
ಮತ : 


ಜಾತಿ/ಉಪಜಾತಿ : 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭ , ೨೦೧೬ 


ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವುದರ ಬಗ್ಗೆ 
ನಮೂದಿಸುವುದು 


8 


| 


ಯಾವ ಮೀಸಲಾತಿಯಡಿಯಲ್ಲಿ ನೇಮಕಾತಿ ಅಪೇಕ್ಷಿಸುವಿರಿ ? 


ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು :- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು 

ಉತ್ತೀರ್ಣ ಹೊಂದಿದ ವರ್ಷ | ಗರಿಷ್ಟ ಪಡೆದಿರುವ ಶೇಕಡವಾರು 
ಮತ್ತು ನೋಂದಣಿ ಸಂಖ್ಯೆ | ಅಂಕಗಳು | ಅಂಕಗಳು | ಅಂಕಗಳು 


ಎಸ್.ಎಸ್.ಎಲ್. ಸಿ / ತತ್ಸಮಾನ ತರಗತಿ ಪರೀಕ್ಷೆ 


3|3 


ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಪರೀಕ್ಷೆ. 
ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು ಪರೀಕ್ಷೆ. 
ಜಾತಿ/ ಗ್ರಾಮೀಣ/ ಮಾಜಿ ಸೈನಿಕ / ಅಂಗವಿಕಲ / ವಿಧವೆ 
ಮೀಸಲಾತಿ ಸೌಲಭ್ಯ ಪಡೆಯ ಬಯಸುವ ಅಭ್ಯರ್ಥಿಗಳು 
ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ (ನಿರಾಪೇಕ್ಷಣಾ 
ಪ್ರಮಾಣ ಪತ್ರ ಲಗತ್ತಿಸುವುದು) ? 


12 ಸ್ವ - ವಿಳಾಸದ ಲಕೋಟೆಯ ಮೇಲೆ ನೊಂದಾಯಿತ ಅಂಚೆಗೆ 

ತಗಲುವ ಅಂಚೆ ಚೀಟಿಯನ್ನು ಲಗತ್ತಿಸಿರುತ್ತೀರಾ ? 
ಅರ್ಜಿಸಲ್ಲಿಸಲು ಇಚ್ಛೆ ಪಡುವ ಇತರೆ ಯಾವುದಾದರು 
ವಿವರಗಳು : 


ಸೂಚನೆ :- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 


ಘೋಷಣೆ 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ಹಾಗೂ ಅಗತ್ಯ ಶಿಸ್ತಿನ ಕ್ರಮ ಎದುರಿಸಲು ನಾನು ಬದ್ದನಾಗಿರುತ್ತೇನೆ/ ಬದ್ಧಳಾಗಿರುತ್ತೇನೆ. ನಾನು 
ಆಯ್ಕೆಗೊಂಡರೆ ಚಿತ್ರದುರ್ಗ ಜಿಲ್ಲಾ ಘಟಕದ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ದನಿದ್ದೇನೆ/ಸಿದ್ಧಳಿದ್ದೇನೆ. 


ದಿನಾಂಕ : 


ಅಭ್ಯರ್ಥಿಯ ಸಹಿ . 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 


ಶ್ರೀ /ಶ್ರೀಮತಿ , , , , , , , , , , , , , , , , , , , , , , , , , , , , , , , , , , , , , , , , , , , , , 


ಇವರು ನಮ್ಮ ಇಲಾಖೆಯಲ್ಲಿ 


ದಿನಾಂಕ : . . . . . . . . . . . . . ರಿಂದ . . . . . . . . . . . . . ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು . . . . . 

. . . . . . . . . ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು . . . . . . . . . . . . . . ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು 
ನೀಡಲಾಗಿದೆ. 


P . R . 1. 


ಪ್ರಾಧಿಕಾರದ ಸಹಿ . 


SC- 10 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭, ೨೦೧೬ 


ಭಾಗ ೫ 


FORM -1 , 

(See Rule 9 ) 
Law Justice and Human Rights Secretariat. 

NOTIFICATION 
Bengaluru, Dated : 06 - 08- 2015 


Smt. S . Shyamala Working as Civil Judge & JMFC , MAGADI, Ramanagara District (at Present II Addl. Senior Civil Judge & 
JMFC , Shivamogga ) in the Judicial Department of Office of Law Justice and Human Rights Department is permitted to change her 
name to Smt. Shayma Khamroz. 


PD - C / N - 01 


SC -10 


S . UMESHA 

Under Secretary (Admn -I) 
Law , Justice and Human Rights Department. 


ನಮೂನೆ 1 . 


(ನಿಯಮ - 9 ) 

ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ, ಸಿಂಧನೂರು ಜಿ|| ರಾಯಚೂರು 

ಅಧಿಸೂಚನೆ 


ದಿನಾಂಕ 30 - 11 - 2015 


ಶ್ರೀ ಈರಪ್ಪ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಕಾಪುರ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಹೆಸರು ವೀರೇಶ ಎಂದು 
ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 
PD - C /N - 2 

ಕ್ಷೇತ್ರ ಶಿಕ್ಷಣಾಧಿಕಾರಿ 
S . C . 10 

ಸಿಂಧನೂರು 


IN THE COURT OF THE CITY CIVIL JUDGE, BENGALURU 

cCH - 39 

G & WC. NO .47 OF 2015 
SRI.NANDAKISHORE R . 
Aged about 45 year, 
S/ o. Sri. Ramappa H . 


BETWEEN : 


SMT. M .A . SHARADA , 
Aged about 38 Year, 
W /o Sri. Nandakishore. R . 


Both are residing at 
No . 345 , 29th Cross, 21stMain JudicialLayout, GKVK Post , Yelahanka , 
Bengaluru -560064 
Natural guardians and Father and Mother of 
Miss. N . CHANDANA,Aged about 8 years , 
D /o . Nandakishore. 


... PETITIONERS 


AND 


NIL 


.... RESPONDENT 


NOTICE 


Whereas the petitioners above named, have filed a petition under Section 29(a) of Guardian and Wards Act for seeking 
permission to sell the minor s Property mentioned in the schedule hereunder for the welfare of minor daughter. If anyone has objection 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭ , ೨೦೧೬ 


to pass an order to permit the petitioners to sell their minor daughter s property mentioned in the schedule , may appear before this 
Court on 29th January 2016 at 11 a.m . with all the documents in support of their case in person or through an advocate otherwise 
matter will be heard and determined exparte . 


SCHEDULE 


All that piece and parcel of the residential property bearing No . 6 (Six ),measuring East to West 32 Feet and North to South 
40 Feet, totally measuring 1280 Sq. Ft ., Old Khatha No.22/2, formed in Sy.No.22/2, PID No .100 - 29-06 , situated at Gowdara Colony, Ward 
No .100 , Sanjaynagar, Bengaluru -560 094 , previously Nagashettihally Village, Kasaba Hobli Bengaluru North Taluk and bounded on 


East by : 


Road , 


West by : 


Private Property Site No. 7 . 


North by : 


Private Property Site No. 5 . 


South by : 30 feet Road . 
Given under myhand , the seal of the Court on this the day of November 2015 . 


P .D . 40 


BY THE ORDER OF THE COURT 


SC - 05 


Asst. Registrar, 


City Civil Court, Bengaluru . 


IN THE COURT OF THE CITY CIVIL JUDGE AT MAYOHALL : BENGALURU 

( CCH- 21) 
P & SC . NO . 25038 /2014 


PETITIONERS : 


1. Mr. GULAM AHMED . 


S /o . Late Mr.Ghouse Mohiyuddin , 


Aged about 79 years,Residing at:No.412 , 7th Main , 13th Cross, Indiranagar 
2nd Stage , Bengaluru -560038 . 


(Since Dead - Deleted ) 


2. Mr. JAVEED SHAKIL , 


Slo Mr. Gulam Ahmed , 


Aged about52 Years,Residing at No . 412 , Ground Floor, 13th Cross, 7th Main , 

Indiranagar 2nd Stage, Bengaluru -560038 . 
3 . Mrs . NISHATH PARVEEN 


W /o . Mr. Yunus Bukhari ,Aged about 38 years, Residing at No. 412, 
13th Cross, 7th Main ,Indiranagar 2nd Stage,Bengaluru -560038. 


VIS 


RESPONDENTS : 


NIL 


PUBLIC NOTICE 
WHEREAS , the above named petitioners have made a petition before this Hon ble Court under Sections 371 and 372 of the Indian 
Succession Act, 1925 praying to grant a Succession Certificate in respect of the estate i.e ., Schedule Property /Shares , of the deceased 
Smt.Rashida Sultana who died on 07 -10 -1997 . 


Any Interested parties /persons are hereby warned to appear before this Hon ble Court in person or by a pleader duly instructed on the 
30 /01/2016 at 11 .00 a .m . to show cause against the petition , failing which the matter will be heard and determined ex -parte. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭ , ೨೦೧೬ 


ಭಾಗ ೫ 


SCHEDULE - MOVABLE PROPERTIES 


1. 


Reliance Industries Limited (Incorporated under the Companies Act, 1956 ), Regd. Office: 3rd Floor, 


Maker Chambers , IV , 222, Nariman Point, Mumbai – 400 021. 
Equity Shares - @ 10/- each -20 Shares 
Folio No. 

Certificate No. L 


Qty. 


Distinctive Nos . 


088062205 


62122289 


002183766945 -002183766964 . 


2. 


Reliance Industries Limited ( Incorporated under the Companies Act, 1956 ), Regd . Office : 3" Floor, 


Maker Chambers, IV , 222, Nariman Point,Mumbai – 400 021. 


Equity Shares - @ 10 /- each - 59 Shares 


Folio No. 


Certificate No. 


Qty . 


Distinctive Nos . 


065157284 


62530140 


002212692435 -002212692493 . 


3 . 


Reliance Industries Limited ( Incorporated under the Companies Act,1956 ), Regd . Office : 3rd Floor, 


Maker Chambers , IV , 222 , Nariman Point,Mumbai – 400 021. 


Equity Shares - @ 10/- each - 9 Shares 


Folio No. 


Certificate No. 


Qty . 


Distinctive Nos. 


065157284 


58401810 


001622522165 -001622522173 . 


4. 


Reliance Power Limited (Incorporated under the Companies Act, 1956 ), Regd. Office :“ H” Block , 1st Floor, Dhirubhai Ambani 
Knowledge City , Navi Mumbai – 400 710 India . 


Equity Shares - @ 10 /- each - 14 Shares 


Folio No . 


Certificate No. 


Qty . 


Distinctive Nos. 


208306907 


004541124 


2402769392 -2402769405 . 


5. 


3rd Floor, 


Reliance Communication Ventures Limited (Incorporated under the Companies Act, 1956 ), Regd . Office : 
Maker Chambers IV , 222 Nariman Point, Mumbai – 400 021. 


Equity Shares - @ 5 /- each - 59 Shares 


Folio No. 


Certificate No. 


Qty 


Distinctive Nos . 


008306907 


000343192 


0040981452-0040981510 . 


6 . Vijay Shanthi Builders Limited , Regd . Office: 20 /43, Kasthuri Rangan Road, Alwarpet, Chennai-600 018. 

Equity Shares - 100 Shares . 
Folio No. Certificate No. Qty. 

DistinctiveNos. 


00009571 


7. 


Super Tannery Limited , Registered Office : 187/ 170 , Jajmau ,Kanpur- 208010 . 
Equity Shares - 3000 Shares . 


Folio No . 


Certificate No . 


Qty . 


Qty . 


Distinctive Nos. 


RO01967 


ಭಾಗ ೫ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೭ , ೨೦೧೬ 
8 . Aurobindo Pharma Limited , Registered Office : Plot No.2,Maitrivihar Ameerpet, Hyderabad-500 038. 

Equity Shares – 30 Shares. 
Bonus Shares - 30 Shares . 


Folio No. 


Certificate No. 


Qty . 


Distinctive Nos. 


APL029370 


9. 


Torrent Cables Limited Registered Office: Torrent House , Off Ashram Road, Ahmedabad – 380 009. 
Equity Shares – 03 Shares . 


Folio No. 


Certificate No . 


Qty . 


Distinctive Nos. 


00526201 


10 . Reliance Infrastructure Limited , Registered Office : H Block , 1st Floor, Dhirubhai Ambani Knowledge City , Navi, 

Mumbai- 400 710 . 


Equity Shares – 04 Shares . 


Folio No . 


Certificate No. 


Qty . 


Distinctive Nos . 


105059931 


11. Auto Riders Finance Limited , Registered Office : 125 / 126 , Maharaja Complex, Nehru Road , Shirpur -425 405 - Dhule District. 

Maharashtra . 


Equity Shares – 150 Shares. 


Folio No. 


Certificate No. 


Qty . 


Distinctive Nos. 


R01546 


Given under my hand and seal of this Court on this the 11th day of December 2015 , at Bengaluru . 


P . D . 41 


BY ORDER OF THE COURT , 

ASST. REGISTRAR , 
CITY CIVIL COURT, MAYOHALL , BENGALURU . 


SC -05 


IN THE COURT OF THE ADDL CITY CIVIL JUDGE MAYOHALL UNIT BENGALURU 

P & S .C . NO . 25047 /2015 . CCH21. /Hgn Date 18 -01- 2016 . 


PETITIONERS : 


1. Mrs . J. PHILOMENA. aged about 65 years, W /o . Late M .A . Joseph . 


2 . M . J.MARCUS, aged 43 years, S /o Late M .A . Joseph . 


3 . M .J.MARY MARGARET aged about 39 years , D /o Late M . A . Joseph , All Residing at 


OfNo .26 , 3rd Main Road , S.K .Garden ,Bengaluru - 560046 . 


- V /S 


RESPONDENT : 


M /S. SIEMENS LTD Regd . office: No. 130 , Pandurang, BudhkarMarg, Worli, Mumbai- 18 . 


PUBLIC NOTICE 


Notice is hereby given that a petition has been made to this Court under section 372 of the Indian Succession Act, 1925 for grant of 
Succession Certificate pertaining to Schedule mentioned share certificates in favour of M .J.Marcus, son of Late M .A . Joseph , total 
amounting to 13,27 ,275/- (Rupees Thirteen Lakhs Twenty Seven Thousand Two Hundred and Seventy Five Only), along with all the 
benefits, dividends, future interest, and to transfer the outstanding share amounts of Late M .A . Joseph , in favour, of the petitioner No.2 , 
The share certificates was belonged to M .A . Joseph who died on 18 -02 -2009 at Bengaluru . 


no 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೭ , ೨೦೧೬ 


ಭಾಗ ೫ 


Be it known that no caveat has been entered and the said petition is posted for hearing on 18 -01 -2016 at 11 0 Clock . 
Any person/s claiming to have any interestmay come and participate in the proceedings before grant of Succession Certificate. 


SCHEDULE 


1. Unit A /C (S ) M0006239 - M .A . Joseph , share certificate No.426546 , DNR from 2926126 to 2926575 , Nos . of shares 450 @ 


1 ,474 ,75 Paise total amount 6 ,63 ,637 .50 Paise . 


2 . Unit A /C (S ) SI M0006239 - M . A . Joseph , share certificate No.455215 , DNR from 170810713 to 170811162 , Nos . of Shares 


450 @ 1,474 ,75 Paise total amount : 6 ,63,637.50 Paise. 


Given under my hand and seal of this court, this 9th day of December 2015 . 


P .D . 42 


BY ORDER OF THE COURT 


SC - 05 


ASST. REGISTRAR , 


CITY CIVIL COURT, MAYOHALL , UNIT BENGALURU . 


IN THE COURT OF THE IV ADDITIONAL CITY CIVIL JUDGE, CCH -22 , MAYOHALL BENGALURU 


P & SC . NO .25047/ 2013. 


1 . Mr. G . Bala . 


Son of Late Gangadhar, Aged about years , 


2 . Mr. G .Mohan , 


Son of late Gangadhar, Since deceased , 


Legal representatives of G .Mohan Petitioner No .2, 
2 (a ) Smt. Velli Mohan , 
2 (b ) Mr. M .Shashidhar, 
2 (c ) Mr. M .Veeramani, 
2 (d ) Mr. A .Anitha , 


All are residing at No.21, Municipal No .1, situated at Muninarayanappa Garden Doddigunta, Jeevanahalli, Cox Town 
Civil Station , Municipal Division , No.49, Old No. 35 , Bengaluru -560005 . 


AND 


... PETITIONERS 


NIL . 


. .. RESPONDENT 


PUBLIC NOTICE 
Notice is hereby given that, before this court a memorandum of petition is filed under section 270 and 276 of the Indian Succession 
Act 1925 for grant of Probate of the Will of Rangamma, died testate . Be it known to all that no caveat has been entered and the said 
petition is posted for hearing on 30 -01 -2016 at 11.00 A .M . Any person /s claiming to have any interestmay participate in the proceedings 
before the grant of Probate of the will of Rangamma dt: 14 -02- 2009 . 

SCHEDULE 


All that piece and parcel of land with (portion ) building have ground and first floor in bearing present No .21. Municipal No .1, situated 
at Muninarayanappa Garden Doddigunta, Jeevanahalli, Cox Town Civil Station , Municipal Division No.49 Old No.35 , Bengaluru . (Under 
PID No.86 -7710 /14 -5 BBMP) Measuring- East to West 30 FEET and North to South 42 FEET . 

BOUNDED ON THE 
NORTH BY :1.T.C . Road. 
SOUTH BY : Property No.20 
EAST BY : Property No. 14 
WEST BY : Property No.22. 


ಭಾಗ ೫ 


BUDTU38 Oms, ndows, UNHO 2 , gone 


oo 


SCHEDULE -A 

Mr.G .Bala 
All that piece and parcel of land with (portion ) building in ground floor in bearing present No. 21, Municipal No.1, Situated at 
Muninarayanappa Garden , Doddigunta, Jeevanahalli, Cox Town , Civil Station ,Municipal, Division No.49, Old No. 35 , Bengaluru . (Under 
PID No.86 - 7710 /14 -5 BBMP ). 


SCHEDULE - B 


Mr. G .Mohan 


All that piece and parcel of land with (portion ) building in first floor in bearing present No. 21, Municipal No. 1, Situated at 
Muninarayanappa Garden , Doddigunta , Jeevanahalli, Cox Town , Civil Station , Municipal, Division No .49 , Old No. 35 , Bengaluru . 
(Under PID No.86 -7710 /14 -5 BBMP) 

IN EVENT OF THE VACANT SITE 

SCHEDULE -C 

Mr.G .Bala 
All that piece and parcel of Eastern portion of land in bearing present No.21, Municipal No. 1, situated at Muninarayanappa Garden 
Doddigunta , Jeevanhalli, Cox Town Civil Station,Municipal Division No. 49 , Old No.35 , Bengaluru .(Under PID No. 86 -7710/ 14 -5 BBMP ). 
measuring 15 feet and 42 feet. Bounded on the : North by : I. T.C . Road , South by : Property No.20 , East by : Property No. 14 ,West by : 
Remaining portion of the property . 

IN EVENT OF THE VACANT SITE 

SCHEDULE -D 

Mr.G .Mohan 
All that piece and parcel of Western portion of land in bearing present No .21, Municipal No. 1, situated at Muninarayanappa 
Garden , Doddigunta, Jeevanahalli, Cox Town, Civil Station , Municipal , Division No.49, Old No. 35 , Bengaluru (Under PID 
No.86 -7710 / 14 -5 BBMP) measuring 15 feet and 42 feet. Bounded on the : North by : I.T .C . Road , South by : Property No . 20 , 
East by : Remaining portion of the property .West By : Property No.22. 

Given undermyhand and seal of the court on this 14th day of December 2015 . 
P . D . 43 

BY ORDER OF THE COURT 
SC - 05 

ASSISTANT REGISTRAR/SHERISTEDAR , 

CITY CIVIL COURT,MAYOHALL UNIT , BENGALURU . 
FORM -IV 
(See Rule 12 ) 

NOTICE 


It is hereby notified that the undersigned has changed his name from SADANAND MALIPATIL to SADANAND PATIL . 


PD - C / N -61 


SC - 10 


SADANAND MALIPATIL 


FORM -I 

(See Rule 9 ) 
DEPARTMENT OF EDUCATION 
OFFICE OF THE B . E .O . MUDALGI. DIST. BELAGAVI 

NOTIFICATION DATED : 24 - 11 -2015 . 
ShriMAHADEV. NINGAPPA . MAHAR working as Teacher in the U .B .S ARBHAVI. TAL: MUDALGIRANGE . EDUCATION 
Department of Office of B .E . O . MADALGI is permitted to change his name to MAHADEV . NINGAPPA. BEVINAKATTI. 


PD C / N . 62 
SC - 10 


Block Educational Officer 

Mudalgi Range, 
Tq. Gokak , Dist. Belagavi. 


R . N .I. No . KARBIL /2001/47147 POSTAL REGN . No. RNP /KA/BGS/2202 /2014- 16 
Licensed to post without prepayment WPP No . 297 

FIDES37 ODENS, TO ODIDO , Cao 2 , gone 


פ( 


ಭಾಗ ೫ 


FORM -1 

(See Rule 9) 

DEPARTMENT OF EDUCATION 
OFFICE OF THE BLOCK EDUCATIONAL OFFICER , MUNDARAGI, DIST. GADAG . 

NOTIFICATION 


DATED : 14 - 10 - 2015 . 


Shri GURAPPA SOMAPPA VADDAR working as Teacher in the Govt. H .P .U .B .S , KALAKERI in the Education Department 
of Office of BLOCK EDUCATIONAL OFFICER MUNDARAGI is permitted to change his name to GURAPPA . SOMAPPA . JALAPUR . 


PD C /N . 63 


Block Educational Officer, 
Mundaragi, Dist. Gadag . 


SC - 10 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


